10 


ಪರಿಸರ ಶಿಕ್ಷಣ | ಬೆಳೆಯುತ್ತಿರುವ ಒಂದು ಕ್ಷೇತ್ರ 


ಚಂದ್ರಿಕಾ ಮುರಳೀಧರ್‌ 


ಆರಂಭ 


'ಪರಿಸರ ಶಿಕ್ಷಣದಲ್ಲ ಏಕಕಾಲಕ್ಕೆ ಜಾಗ್ಯೃತಿ ಮೂಡಿಸುವುದು. 
ಮಾಹಿತಿ ಪ್ರಸರಣ, ಜ್ಞಾನ ಬೋಧನೆ, ಹವ್ಯಾಸ ಮತ್ತು 
ಕೌಶಲಗಳನ್ನು ಬೆಳೆಸುವುದು. ಮೌಲ್ಯಗಳ ಉತ್ತೇಜನ, 
ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ನಿರ್ಧಾರ ಕೈಗೊಳ್ಳಲು 
ಮಾರ್ಗಸೂಚಿಗಳನ್ನು ಹಾಗೂ ಮಾನದಂಡಗಳು ಮತ್ತು 
ಪ್ರಮಾಣಿತ ಮಟ್ಟಗಳನ್ನು ಒದಗಿಸಖೇಕು', ಎಂದು ಯುನೆಸ್ಕೊ- 
ವಿಶ್ವಸಂಸ್ಥೆಯ ಪರಿಸರ ಶಿಕ್ಷಣ ಮತ್ತು ತರಬೇತಿ ಕಾಂದ್ರೆಸ್‌ 
(UNESCO-UNEP Congress on Environmental Education 
1987) ಹೇಳದೆ. ಪರಿಸರ ಶಿಕ್ಷಣವು (Environmental 


Education - EE)) ಮನುಷ್ಯರು ಮತ್ತವರ ಸಂಸ್ಕೃತಿಗಳು ಹಾಗೂ 
ಜೀವಭೌತ ವಿಜ್ಞಾನ ಜಗತ್ತಿನ ನಡುವಿನ ಸಂಬಂಧವನ್ನು 
ಅರ್ಥೈಸಿಕೊಳ್ಳಲು ಅವಶ್ಯವಾದ ಪರಿಣತಿ ಹಾಗೂ 
ಧೋರಣಿಗಳನ್ನು ಬೆಳೆಸಿಕೊಳ್ಳಲು ನೆರವಾಗುವ ಪ್ರಕ್ರಿಯೆ. 
ಹಾಗಾದರೆ, ಪರಿಸರ ಶಿಕ್ಷಣದ ಎಲ್ಲ ಕಾರ್ಯಕ್ರಮಗಳಗೆ 
ಜ್ಞಾನಾರ್ಜನೆ ಮತ್ತು ಕೌಶಲಗಳ ಅಭವೃದ್ಧಿ 
ಅತ್ಯವಶ್ಯಕವಾಗಿರುತ್ತದೆ. ಪೂರಕವಾಗಿ, ಅವು ಕುತೂಹಲ, 


ಜಾಗೃತಿಯನ್ನು ಹೆಚ್ಚಿಸಿ. ಸಕಾರಾತ್ಕಕ  ಕ್ರಿಯೆಯತ್ತ 
ಕೊಂಡೊಯ್ಯುವ ಹಾಗೂ ಅರ್ಥೈಸಿಕೊಳ್ಳುವಿಕೆಯ 
ವಿಚಾರಪೂರ್ಣ ಕಾಳಜಯನ್ನೂ ಉತ್ತೇಜಸುವಂತಿರಬೇಕು. 


ಪರಿಸರ ಶಿಕ್ಷಣವು. 'ವ್ಯಕ್ಷಿಗಳು. ಸಮುದಾಯಗಳು ಮತ್ತು 
ಸಂಸ್ಥೆಗಳಗೆ ಪರಿಸರದ ಬಣ್ಣೆ ಹೆಚ್ಚು ತಿಆದುಕೊಳ್ಳಲು. ತಮ್ಯ 
ಪರಿಸರವನ್ನು ಅನ್ನೇಷಿಸಲು ಬೇಕಾದ ಕೌಶಲಗಳನ್ನು 
ಅಭವೃದ್ಧಿಪಡಿಸಲು ಮತ್ತು ಅದರ ರಕ್ಷಣಿ ಮಾಡುವಲ್ಲ 
ವಿಚಾರಪೂರ್ಣ ತೀರ್ಮಾನ ಕೈಗೊಳ್ಳಲು ಇರುವ ಪ್ರಕ್ರಿಯೆ' 
ಜೀವನ ಮತ್ತು ಸಮಾಜವನ್ನು ಮಾರ್ಪಡಿಸುವ ಶಕ್ತಿ ಅದಕ್ಕಿದೆ. 
ಅದು ಮಾಹಿತಿಯನ್ನೂ ನೀಡುತ್ತದೆ ಹಾಗೂ ಉತ್ತೇಜನವನ್ನೂ 
ನೀಡುತ್ತದೆ. ಅದು ಕ್ರಿಯೆಗೆ ಸ್ಪೂರ್ತಿ ತುಂಬುತ್ತದೆ. 
ಆರೋಗ್ಯಪೂರ್ಣ ಮತ್ತು ಹೆಚ್ಚು ನಾಗರಿಕವಾಗಿ 
ತೊಡಗಿಸಿಕೊಂಡಿರುವ ಸಮುದಾಯವನ್ನು ಕಟ್ಟುವಲ್ಲ ಪರಿಸರ 
ಶಿಕ್ಷಣವು ಪ್ರಮುಖ ಸಾಧನ' ಎಂದು ಉತ್ತರ ಅಮೆರಿಕದ ಪರಿಸರ 
ಶಿಕ್ಷಣ ಸಂಘಟನೆಯು (North American Association for 
Environmental Education) ವ್ಯಾಖ್ಯಾನಿಸಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಪರಿಸರ ಶಿಕ್ಷಣದ ಧ್ಯೇಯಗಳು 


ಎಲ್ಲರಿಗೂ ಪರಿಸರ ಸಾಕ್ಷರತೆಯನ್ನು ನೀಡುವುದು ಪರಿಸರ 
ಶಿಕ್ಷಣದ ಗುರಿಯಾಗಿದೆ. ಮನೆಯಲ್ಲ ಆರಂಭವಾಗಿ, ಬಾಹ್ಯವಾಗಿ 
ಅಂದರೆ ಸಮುದಾಯದಲ್ಲ ವಿಸ್ತರಣೆಯಾಗಿ, ತಮ್ಯ 
ಸುತ್ತಮುತ್ತಅನ ಪರಿಸರದ ಜೊತೆಗೆ ನಂಟು ಬೆಳೆಸಿಕೊಳ್ಳಲು 
ಕಲಕಾರ್ಥಿಗಳನ್ನು ಪ್ರೋತ್ಪಾಹಿಸುತ್ತಲೇ ಇರುವ ಜೀವಮಾನದ 
ಪಯಣವಿದು. ಸ್ಥಳೀಯ ಸಂದರ್ಭಗಳಗೆ ಅವಶ್ಯವಿರುವ 
ಜಾಗೃತಿ, ತಿಆವಳಕೆ ಮತ್ತು ಕೌಶಲಗಳು ಶುರುವಾಗಿ ಮುಂದೆ 
ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳಲು ಮತ್ತು 
ಬೃಹತ್‌ಸಮಸ್ಯೈೆಗಳ ಬಗ್ಗೆ ಗಮನ ನೀಡಲು 
ಅಡಿಪಾಯವಾಗುತ್ತದೆ. ಜನರು ತಮ್ಮ ಜೀವಮಾನದಲ್ಲ 
ಪರಿಸರದ ಕಾಆಜಯನ್ನು ಅರ್ಥ ಮಾಡಿಕೊಳ್ಳುವ ಕೌಶಲ ಮತ್ತು 
ಹವ್ಯಾಸವನ್ನು ಪರಿಸರ ಶಿಕ್ಷಣವು ಹೋಷಿಸುತ್ತದೆ. 
ಅನಿಶ್ಚಿತತೆಯನ್ನು ಗುರುತಿಸುವ, ಪರ್ಯಾಯ ಸನ್ನಿವೇಶಗಳನ್ನು 
ಕಲ್ತಸಿಕೊಳ್ಳುವ ಮತ್ತು ಬದಲಾಗುವ ಪರಿಸ್ಥಿತಿಗಳಗೆ 
ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಅದು ಬೆಳೆಸುತ್ತದೆ. 
ಕಲಅಕಾರ್ಥಿಗಳಂದ ಉಪಾಯಗಳು ಮತ್ತು ಪರಿಣತಿ ವಿನಿಮಯ. 
ಆಅಸುವಿಕೆ, ವಿಷಯ ಪರಿಗಣನೆ, ಸಹಭಾಗಿತ್ವ ಮತ್ತು ನಿರಂತರ 
ವಿಚಾರಣೆಯಲ್ಲ ತೊಡಗಿಸಿಕೊಳ್ಳಬಲ್ಲ ಕ್ರಿಯಾಶೀಲ ಕಅಕಾ 
ಸಮುದಾಯವನ್ನು ಬೆಕೆಸಲು ಪರಿಸರ ಶಿಕ್ಷಣವು ಅವಕಾಶ 
ಕಲ್ತಸುತ್ತದೆ. ಪರಿಸರದ ಗುಣಮಟ್ಟ. ಸಾಮಾಜಕ ಸಮತೆ ಮತ್ತು 
ಆರ್ಥಿಕ ಸಮೃದ್ಧಿಯನ್ನು ಹೆಚ್ಚಿಸುವ ನಿಟ್ಟನಲ್ಲ ವೈಯಕ್ತಿಕವಾಗಿ 
ಮತ್ತು ಸಹಕಾರಿ ನೆಲೆಯಲ್ಲ ಕಅಕಾರ್ಥಿಗಳಲ್ಪ ಕೆಲಸ ಮಾಡುವ 
ಸಾಮರ್ಥ್ಯ ಬೆಳೆಸುವುದರತ್ತ ಗಮನ ಕೇಂದ್ರೀಕರಿಸುವುದನ್ನು 
ಸುಫ್ಲಿರ ಅಭವೃದ್ಧಿ ಗುರಿಯ ಹಿನ್ನೆಲೆಯಲ್ಲ (Sustainable 
Development Goals -SDG) ಪರಿಸರ ಶಿಕ್ಷಣವು 
ಉತ್ತೇಜಸುತ್ತದೆ. 


ಪಾರಿಸಾರಿಕವಾಗಿ ಸಾಕ್ಷರನಾಗಿರುವ ವ್ಯಕ್ತಿ (An 
Environmentally Literate Person) ಯಾರೆಂದರೆ... 
ವೈಯಕ್ತಿಕವಾಗಿಯೂ. ಇತರರ  ಜೊತೆಗೂಡಿಯೂ 
ಒಟ್ಲಾಗಿ ಪರಿಸರದ ಬಣ್ಣೆ ಕಾಳಜಯುಳ್ಳ ತೀರ್ಮಾನಗಳನ್ನು 
ತೆಗೆದುಕೊಳ್ಳಬಲ್ಲವನು;: ಈ ತೀರ್ಮಾನಗಳ ನೆಲೆಯಲ್ಲ 
ಇತರರ, ಸಮಾಜಗಳ ಮತ್ತು ಜಾಗತಿಕ ಪರಿಸರದ 
ಒಳತಿಗಾಗಿ ನಡೆದುಕೊಳ್ಳಲು ಬಯಸುವವನು ಮತ್ತು 


ನಾಗರಿಕ ಬದುಕನಲ್ಲ ಭಾಗವಹಿಸುವವನು. 


ಪಾರಿಸಾರಿಕವಾಗಿ ಸಾಕ್ಷರರಾಗಿರುವವರು ವಿವಿಧ ಸ್ತರಗಳಲ್ಲ 
ವಿಸೃತ ಪ್ರಮಾಣದ ಪರಿಸರ 


ಪರಿಕಲ್ಪನೆಗಳನ್ನು. 
ಸಮಸ್ಯೆಗಳನ್ನು. ವಿಷಯಗಳನ್ನು ತಿಆದುಕೊಳ್ಳಬಲ್ಲರು 
ಮತ್ತು ಅರ್ಥೇಸಿಕೊಳ್ಳಬಲ್ಲರು: ಸಂಜ್ಞಾನಾತ್ಮಕ ಮತ್ತು 
ಭಾವನಾತ್ಮಕ ಮನೋಧರ್ಮಗಳು: ಸಂಜ್ಞಾನಾತ್ಮಕ 
ಕೌಶಲಗಳು ಮತ್ತು ಸಾಮರ್ಥ್ಯಗಳು: ಅಂತಹ ಜ್ಞಾನವನ್ನು 
ಅಳವಡಿಸಲು ಬೇಕಾದ ಸಮರ್ಪಕ ವರ್ತನೆಯ 
ಕಾರ್ಯತಂತ್ರಗಳು (appropriate behavioural 
Strategies) ಹಾಗೂ ಶಪಾರಿಸಾರಿಕವಾಗಿ ವಿವಿಧ 
ಸಂದರ್ಭಗಳಲ್ಲ ವಿವೇಚನೆಯುಳ್ಳ ನಿರ್ಣಯ ಕೈಗೊಳ್ಳಲು 
ಸಮರ್ಥರಾಗಿರುತ್ತಾರೆ. 


ಪರಿಸರ ಶಿಕ್ಷಣ ಮತ್ತು ಸುಸ್ಲಿರ ಅಭಿವೃದ್ಧಿ 


[A 


ಜವಾಬ್ದಾರಿಯುತ ಸಮಾಜಗಳ ಅಭವೃದ್ಧಿಗಾಗಿ ಶಿಕ್ಷಣದ 
ದೃಷ್ಟಿಕೋನದಿಂದ ಪರಿಸರ ಶಿಕ್ಷಣವನ್ನು 
(ಸೇರಿಸುವುದರಿಂದ) ಪ್ರಯೋಜನಕಾರಿಯಾಗುತ್ತದೆ. ಇದು 
ಸುಫ್ಲಿರ ಸಮಾಜಗಳು ಮತ್ತು ಜಾಗತಿಕ ಹೊಣಿಗಾರಿಕೆಗಾಗಿ 
ಪರಿಸರ ಶಿಕ್ಷಣ ಒಪ್ಪಂದದಿಂದ (Treaty on 


Environmental Education for Sustainable 
Societies and Global Responsibility - Earth 
Council, 1992) ಸ್ಪೂರ್ತಿ ಪಡೆದಿದೆ. ಹಾಗಾಗಿ, ಸುಫ್ಪಿರ 


ಅಭವೃದ್ಧಿಯ ಪರಿಮಿತ ಚೌಕಟ್ಟನ್ನು ಇದು ಮೀರುತ್ತದೆ. 


ಪಾಂಡೆ ಎಲ್‌(೭೦೦೭) ಮತ್ತು ಹೊಲ್ಪೆಗ್‌(2೦೦7) ಅವರು 
ಕೈಗೊಂಡ ಅಧ್ಯೇಯನಗಳಲ್ಲ. ಪರಿಸರ ಶಿಕ್ಷಣ ಮತ್ತು ಸು್ಲಿರ 
ಅಭವೃದ್ಧಿಯಲ್ಲ ಅವಶ್ಯ ಪರಿಕಲ್ಪನೆಗಳನ್ನು 
ಪರಿಣಾಮಕಾರಿಯಾಗಿ ಕಅಸಲು ಹಾಗೂ ಕೌಶಲ ಅಭವೃದ್ಧಿ 
ಕಾಣಲು ಹೊಸ ಪಠ್ಯಕ್ರಮದ ಅವಶ್ಯಕತೆ ಇದೆ ಎಂದು 
ಅಭಪ್ರಾಯಪಟಣ್ಪದ್ದಾರೆ. ಪ್ರಸಕ್ತ ಸಾಮದ್ರಿಗಳ ವ್ಯಾಪ್ತಿ 
ವಿಶಾಲವಾಗಿದ್ದು, ಜಗತ್ತಿನೆಲ್ಲೆಡೆ ನಡೆಯುತ್ತಿರುವ 
ಅರಣ್ಯನಾಶದಂತಹ ವಿಷಯಗಳೊಂದಿಗೆ ವಿದ್ಯಾರ್ಥಿಗಳಗೆ 
ಸಂಬಂಧ ಕಲ್ತಸಲು ಅಥವಾ ಅರ್ಥ ಮಾಡಿಕೊಳ್ಳಲು 


ಕಷ್ಟಕರವಾಗಿವೆ ಎಂದಿದ್ದಾರೆ. ಪಾಂಡೆ ಸಿದ್ಧಪಡಿಸಿರುವ 
ಪಠ್ಯಕ್ರಮವನ್ನು ಅಭವೃದ್ಧಿಪಡಿಸಲು ಶಿಕ್ಷಕರು, ಪರಿಸರವಾದಿಗಳು 
ಮತ್ತು ಸಮುದಾಯದ ಸದಸ್ಯರ ನಡುವಿನ ಸಹಭಾಗಿತ್ವದ 
ಅವಶ್ಯಕತೆ ಇದೆ. ಅದರ ಪ್ರಕಾರ, ವಿದ್ಯಾರ್ಥಿಗಳಲ್ಲ ಪ್ರಾಯೋಗಿಕ 
ಕೌಶಲಗಳ ಅಭವೃದ್ಧಿಯ, ಹೊಳಹುಗಳನ್ನು ಹುಟ್ಟುಹಾಕುವ 
ಮತ್ತು ಹೇಗೆ ಈ ಎಲ್ಲ ಪರಿಕಲ್ಪನೆಗಳು ಹಳ್ಳಗಳಗೆ (ಸಮುದಾಯ) 
ಸಂಬಂಧಪಡುತ್ತವೆ ಮತ್ತು ಸಂವಾದಿಯಾಗುತ್ತವೆ ಎಂಬುದನ್ನು 
ಅರ್ಥ ಮಾಡಿಕೊಳ್ಳುವಂತೆ ವಿದ್ಯಾರ್ಥಿಗಳನ್ನು ಉತ್ತೇಜಸುತ್ತದೆ. 
ಹೊಲ್ಪೆಗ್‌ ಪ್ರಕಾರ. ಪಠ್ಯಕ್ರಮದ ಅಂತಿಮ ಪರಿಗಣನೆಯು 
ಪ್ರಾಯೋಗಿಕವಾಗಿ ಮತ್ತು ಪರಿಣಾಮಕಾರಿ ತರಬೇತಿಯ 
ಮಾರ್ಗವಾಗಿ ಪಠ್ಯಕ್ರಮವನ್ನು ಬಳಸಿಕೊಳ್ಳುವ ಮೂಲಕ ಯಶಶಸ್ಷಿ 
ಶಿಕ್ಷಕರನ್ನು ಅಭವೃದ್ಧಿಪಡಿಸುವತ್ತ ಗಮನ ಕೇಂದ್ರೀಕರಿಸುತ್ತದೆ. 


ಭಾರತದ ಶಾಲಾ ಪಠ್ಯಕ್ರಮದಲ್ಲಿ ಪರಿಸರ ಶಿಕ್ಷಣದ 


ಸೇರ್ಪಡೆ 


1೨86ರಲ್ಲ. ಭಾರತ ಸರ್ಕಾರವು ದೇಶದಾದ್ಯಂತ ಎಲ್ಲ 
ಶಾಲೆಗಳಲ್ಪ್ಲ ಪರಿಸರ ಶಿಕ್ಷಣವನ್ನು ಸೇರ್ಪಡೆ ಮಾಡಬೇಕಾದ 
ಮಹತ್ವದ ಆದೇಶ ನೀಡಿತು. ಈ ಆದೇಶವು ದೇಶದಾದ್ಯಂತ, 
ಅದರಲ್ಲೂ ವಿಶೇಷವಾಗಿ ಕೃಷಿಯಲ್ಲ ಸುಸ್ಲಿರವಲ್ಲದ ಕ್ರಮಗಳ ಬಗ್ಗೆ 
ಹೆಚ್ಚದ ಜಾಗೃತಿಯ ಕುರಿತ ಪ್ರತಿಕ್ರಿಯೆಯಾಗಿದೆ. ಒಂದೆಡೆ 
ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಮತ್ತು ಭೂಮಿಯ ಧಾರಣಾ 
ಸಾಮರ್ಥ್ಯ ಕುಸಿತವಾದ ಹಿನ್ನೆಲೆಯಲ್ಲ ಗ್ರಾಮೀಣ ಭಾಗದ 
ರೈತರು ವಾರ್ಷಿಕ ಅವಶ್ಯಕತೆಗಳನ್ನು ಪೂರೈಸಲು ಸಾಕಷ್ಟು 
ಪ್ರಮಾಣದಲ್ಲ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲು 
ಕಷ್ಟಪಡುತ್ತಿರುವುದನ್ನು ಮನವರಿಕೆ ಮಾಡಿಕೊಂಡು. ಪರಿಸರ 
ಶಿಕ್ಷಣವನ್ನು ರಾಷ್ಟ್ರೀಯ ಪಠ್ಯಕ್ರಮದಲ್ಲ ಸೇರ್ಪಡೆ ಮಾಡಲು 
ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಅಧಿಕಾರಿಗಳು ನಿರ್ಧರಿಸಿದರು. 
(ಪಾಂಡೆ ಎಲ್‌.೭೦೦1). ಪರಿಸರದ ಬಣ್ಣೆ ಜಾಗೃತಿ ಹೆಚ್ಚಿಸಲು. 
ಪರಿಸರ ಸಂಬಂಧಿ ಸಮಸ್ಯೆಗಳ ಬದ್ಳೆ ಪ್ರತಿಸ್ಪಂದಿಸುವ ತಿಳುವಳಕೆ 
ಮತ್ತು ಕೌಶಲವನ್ನು ನಾಗರಿಕರ ತುಂಬುವ ಪ್ರಕ್ರಿಯೆಗೆ 
ಶಾಲೆಗಳು ಮತ್ತು ಸಮುದಾಯಗಕಲ್ಲ ಪರಿಸರ ಶಿಕ್ಷಣ 
ಕಾರ್ಯಕ್ರಮಗಳನ್ನು ಮಾಧ್ಯಮವಾಗಿ ಬಳಸಿಕೊಳ್ಳಬೇಕು 
ಎಂಬುದು ಸರ್ಕಾರದ ಆಶಯವಾಗಿತ್ತು (ಪಾಂಡೆ ಎಲ್‌.2೦೦1). 


ಪರಿಸರ ರಕ್ಷಣಿ ಮತ್ತು ಪರಿಸರ ಜಾಗೃತಿಯನ್ನು 
ಹುಟ್ಟುಹಾಕುವುದಕ್ಕೆ ನೀತಿ ನಿರೂಪಣಾ ದಾಖಲೆಗಳು (Policy 
dಂcಟumeಗnts) ಎಷ್ಟೋ ವರ್ಷಗಳಂದ ಒತ್ತು ನೀಡುತ್ತಲೇ 
ಬಂದಿವೆ. ಸಹಜ ಪರಿಸರ ಅಧ್ಯಯನದ ಸೇರ್ಪಡೆ ಕುರಿತು 
ಮೊದಲಅಯಾರ್‌ ಆಯೋಗದ ವರದಿ (1೨52-53) 
ಉಲ್ಲೇಖಸಿತ್ತಾದರೂ. ಚಲ್ಲೋಪಾಧ್ಯಾಯ ಸಮಿತಿ ವರದಿಯು 
(೨83) ಪರಿಸರ ಕಾಳಜ ಬಧ್ದೆ ಅನೇಕ ಉಲ್ಲೇಖಗಳನ್ನು 
ಮಾಡುವವರೆಗೂ ಅದು ಕಾರ್ಯರೂಪಕ್ಕೆ ಬಂದಿರಲಲ್ಲ. ಈ 
ವರದಿಯಲ್ಲ, ಶಿಕ್ಷಕರ ಪಾತ್ರವನ್ನು ಹೀಗೆ ಉಲ್ಲೇಖಸಲಾಗಿದೆ- 
"ಆಧುನಿಕ ಜೀವನದ ಮೇಲೆ ಪರಿಣಾಮ ಜೀರುತ್ತಿರುವ 


ಜನಸಂಖ್ಯಾ ಸ್ಫೋಟ, ಪರಿಸರದ ಸಮಸ್ಯೆಗಳು, ಅರಣ್ಯ ನಾಶ, 
ಪರ್ಯಾಯ ಇಂಧನ ಮೂಲಗಳು, ಅಣ್ವಸ್ತ್ರಗಳ ಪ್ರಸರಣ 
ಮುಂತಾದ ಅಂಶಗಳ ಕುರಿತು ಶಿಕ್ಷಕರನ್ನು 
ಸಂವೇದನಾಶೀಲರಾಗಿಸಬೇಕಾದ ಅಗತ್ಯವಿದೆ ಎಂದು ಹೇಳದೆ. 
ಅಲ್ಲದೆ, ಪರಿಸರ ಶಿಕ್ಷಣದಲ್ಲ ಮತ್ತು ಇತರೆಡೆ ಸೇವಾನಿರತ 
ಕೋರ್ಸ್‌ಗಳನ್ನು ಒಳಪಡಿಸಬೇಕಾದ ಅಗತ್ಯವನ್ನೂ ಈ 
ವರದಿಯಲ್ಲ ಒತ್ತಿಹೇಳಲಾಗಿದ್ದು., ಇದು ರಾಷ್ಟ್ರೀಯ ತುರ್ತು 
ಅವಶ್ಯಕತೆ ಎಂದೂ ಹೇಳದೆ. ಎನ್‌.ಸಿ.ಎಫ್‌1೨88, ಪರಿಸರ 
ಸಂರಕ್ಷಣಿ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳ ರಕ್ಷಣೆಯ 
ವಿಚಾರವನ್ನು ಕಾಆಜಯ ಅಂಶವೆಂದು ಪಠ್ಯಗಳಲ್ಲ ಸೇರ್ಪಡೆ 
ಮಾಡಿದೆ. "ಪರಿಸರ ಸಂರಕ್ಷಣಿ ಮತ್ತು ಪಾಲನೆ. ಮಾಲನ್ಯ 
ನಿಯಂತ್ರಣ ಮತ್ತು ಇಂಧನ ಉಳತಾಯದ ಉಪಕ್ರಮಗಳ ಬಧ್ಣೆ 
ಶಾಲಾ ಪಠ್ಯಕ್ರಮದಲ್ಲ ಒತ್ತು ನೀಡಬೇಕು. ಭೌತಿಕ ಪರಿಸರ ಮತ್ತು 
ಸಸ್ಯ, ಪ್ರಾಣಿಗಳ (ಮಾನವನೂ ಒಳಗೊಂಡು) ಅಸ್ಪಿತ್ವಕ್ಸಾಗಿ 
ಬಾಳ್ವೆ. ಬೆಳವಣಿಗೆ ಮತ್ತು ಅಭವೃದ್ಧಿಯ ನಡುವೆ ಇರುವ ಪರಸ್ಪರ 
ಅವಲಂಬನೆಯನ್ನೂ ಅದು ಎತ್ತಿತೋರಿಸಬೇಕು. 
ನವೀಕರಿಸಬಹುದಾದ ಮತ್ತು ಅಸಾಂಪ್ರದಾಯಿಕ ಇಂಧನ 
ಸಂಪನ್ಮೂಲಗಳ ಮಹತ್ವವೂ ಪಠ್ಯಕ್ರಮದಲ್ಲ ಪ್ರಮುಖ 
ಅಂಶವಾಗಬೇಕು'. ಭಾಷೆ ಮತ್ತು ಪರಿಸರ ವಿಜ್ಞಾನ ಪಠ್ಯಗಳು 
(ಇವಿಎಸ್‌) ಕಲಕಾರ್ಥಿಗಳ ಸುತ್ತಅನ ಜಗತ್ತಿನ ಬದ್ಣೆ 
ಮೆಚ್ಚುಗೆಯನ್ನು ಕಅಸುವ ರೀತಿಯಲ್ಲ ಅವುಗಳಲ್ಲ ಪ್ರಮುಖ 
ಪರಿಕಲ್ಪನೆಗಳನ್ನು ಸೇರ್ಪಡೆ ಮಾಡಬೇಕು ಎನ್ನುವುದು 
ಮತ್ತೊಂದು ಸಲಹೆಯಾಗಿದೆ. 


ಒಂದನೇ ಮತ್ತು ಎರಡನೇ ತರಗತಿಗಳಲ್ಲ, ಕಲಕಾರ್ಥಿಗಳು 
ತಮ್ಮ ಸುತ್ತಅನ ಪರಿಸರದೊಂದಿಗಿನ ನಿರ್ಧಿಷ್ಟ ಸನ್ನಿವೇಶಗಳ 
ಒಡನಾಟದಿಂದ ಪರಿಕಲ್ಪನೆಗಳನ್ನು ರ್ರಹಿಸಿ, ಮಗ್ಗರಾಗುವ 
ಮೂಲಕ ಅವರಿಗೆ ಸಿಗುವ ಉತ್ತೇಜನದಿಂದ ತಮ್ಮ ಪರಿಸರವನ್ನು 
ಗಮನಿಸಲು ಮತ್ತು ಅನ್ವೇಷಿಸಲು ಹಾಗೂ ಆ ಮೂಲಕ 
ಅವುಗಳಗೆ ಸಂಬಂಧಿಸಿದ ವಿವಿಧ ಆಯಾಮಗಳನ್ನು 
ಅನುಭವಿಸಲು ತೊಡಗುತ್ತಾರೆ. ಪ್ರಾಥಮಿಕ ಹಂತದಲ್ಲ 
ಮೂರರಿಂದ ಐದನೇ ತರಗತಿಯವರೆಗೆ, ಪರಿಸರ ಶಿಕ್ಷಣವು. 
ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಅಧ್ಯಯನವನ್ನು ಪರಿಸರ 
ಅಧ್ಯಯನದ ದೃಷ್ಟಿಯಲ್ಲ ಗಮನಿಸುತ್ತದೆ. ಪರಿಸರದಲ್ಲ ಕಾಣುವ 
ವೈವಿಧ್ಯಮಯ ವಿಷಯಗಳು. ಆಗುಹೋಗುಗಳು ಮತ್ತು 
ಅಸಾಧಾರಣ ಸಂಗತಿಗಳ ಬಗ್ಗೆ ಅನೌಪಚಾರಿಕ ಮತ್ತು 
ರಚನಾತ್ಕಕವಲ್ಲದ ರೀತಿಬುಂದ ವ್ಯವಸ್ಥಿತ ಅನ್ಟೇಷಣಿಗೆ 
ಮಕ್ಕಳನ್ನು ಒಳಪಡಿಸುವ ಉದ್ದೇಶ ಪರಿಸರ ಶಿಕ್ಷಣದ್ದಾಗಿದೆ. ಈ 
ಪ್ರಕ್ರಿಯೆಯಲ್ಲ. ಮಗುವು ತನ್ನ ಪರಿಸರದಲ್ಲ ಆಗುವ 
ಬೆಳವಣಿಗೆಗಳನ್ನು. ಆಗುಹೋಗುಗಳನ್ನು ವ್ಯವಸ್ಥಿತವಾಗಿ 
ಗಮನಿಸಲು. ಅನ್ವೇಷಿಸಲು. ಅದಕ್ಕೆ ಸಂಬಂಧಿಸಿದ ನಿಖರ 
ಪ್ರಶ್ನೆಗಳನ್ನು ಕೇಳಲು, ತಾನು ಗಮನಿಸಿದ್ದನ್ನು ವ್ಯವಸ್ಥಿತವಾಗಿ 
ದಾಖಅಸಲು ಮತ್ತು ವರ್ಗೀಕರಿಸಲು. ತನ್ನ ನಿರ್ದಿಷ್ಟ 
ಅನುಭವಗಳ ಬಣ್ಣೆ ಮಾಹಿತಿ ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು. 
ಅಂತಿಮ ತೀರ್ಮಾನಕ್ಕೆ ಬರಲು ಪ್ರೋತ್ಸಾಹಿಸಬೇಕು. 


2 


ವಿಶೇಷವಾಗಿ, ಇವುಗಳಗೆ ಸಂಬಂಧಿಸಿದಂತೆ ಕೈದೊಂಡ ಸರಳ 
ಪ್ರಯೋಗಗಳ, ಚಟುವಟಕೆಗಳ ಮತ್ತು ಪ್ರಾತ್ಯಕ್ಷಿಕೆಗಳ ಮೂಲಕ 
ಕಾರ್ಯ ಕಾರಣಸಂಬಂಧ ಮತ್ತು ಪರಿಣಾಮಗಳಗೆ 
ಸಂಬಂಧಿಸಿದಂತೆ ತೀರ್ಮಾನಕ್ಕೆ ಬರಲು ಪ್ರೋತ್ಸಾಹ 
ನೀಡಬೇಕು. ಪಠ್ಯಗಳ ವಿವಿಧ ಆಸಕ್ತಿಗಳ ಬಣ್ಣೆ ಚರ್ಚಿಸುವಾಗ, 
ಕಅಕೆಯ ವ್ಯಾಪ್ತಿಗಕಳ ಬಗ್ದೆ ಜಾಗರೂಕ ವಿಶ್ಲೇಷಣೆಯುಂದ. 
ಪರಿಸರ ಶಿಕ್ಷಣದ ಆಲೋಚನೆ ಮತ್ತು ಪರಿಕಲ್ಪನೆಗಳನ್ನು ಸಮಗ್ರ 
ಕ್ಷೇತ್ರವಾಗಿ ಪರಿಗಣಿಸಬೇಕಾಗುತ್ತದೆ ಎಂದು ಎನ್‌.ಸಿ.ಎಫ್‌ 
2೦೦೦ ಅಭಿಪ್ರಾಯಪಟ್ಪದೆ. ಈ ಅಧ್ಯಯನಗಳ 
ಯೋಜನೆಯಡಿ, 3 ರಿಂದ 5ನೇ ತರಗತಿಯವರೆಗೆ ಪರಿಸರ 
ವಿಜ್ಞಾನವನ್ನು ಒಂದು ವಿಷಯವಾಗಿ ಕೊಡಲಾಗಿತ್ತು. ಭಾಷೆ 


ಎನ್‌.ಸಿ.ಎಫ್‌ 2೦೦5, ಪರಿಸರ ಶಿಕ್ಷಣದ ಸೇರ್ಪಡೆ 
ಕುರಿತಾಗಿ ತನ್ನ ಹಿಂದಿನ ದಾಬಲಾತಿಗಳಲ್ಲನ ಅಸ್ಪಷ್ಟ 
ನಿಲುವಿನಿಂದ ಹೊರಬಂದು, ಪಠ್ಯಕ್ರಮದ ನಾಲ್ಡು 
ಹಂತಗಳ (ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, 
ಪೌಢಶಾಲೆ ಮತ್ತು ಪದವಿಪೂರ್ವ) ನಿರ್ದಿಷ್ಟ 
ಅವಶ್ಯಕತೆಗಳತ್ತ ಗಮನ ಕೇಂದ್ರೀಕರಿಸಿತು. ಪ್ರಾಥಮಿಕ 
ಹಂತದಲ್ಲ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು 
ಇವಿಎಸ್ನಲ್ಲ ಸಂಯೋಜಸಿ, ಇ.ವಿ.ಎಸ್‌ನಲ್ಲ. ಅನ್ನು 
ವಿಷಯಾಧಾರಿತವಾಗಿ ಕಅಸುವ ನಿಟ್ಟನಲ್ಲ ಈ 
ಹಿಂದಿಗಿಂತ ಭಿನ್ನವಾಗಿ ಕೊಡಲಾಲುತು. ಎನ್‌.ಸಿ.ಎಫ್‌ 
2೦೦೦ರಂತೆಯೇ ಇಲ್ಲ ಮತ್ತೆ, ಪ್ರಾಕೃತಿಕ ಮತ್ತು 
ಸಾಮಾಜಕ ಪರಿಸರವು ಭಾಷೆಗಳು ಮತ್ತು ಗಣಿತದ 
ಪ್ರಮುಖ ಭಾಗವಾಗಬಹುದು. ಕಲಅಕಾರ್ಥಿಗಳು ಭೌತಿಕ, 
ಜೀವವಿಜ್ಞಾನ, ಸಾಮಾಜಕ ಮತ್ತು ಸಾಂಸ್ಕೃತಿಕ 
ವಲಯಗಳ ವಿವರಣಿಗಳ ಮುಖಾಂತರ ಪರಿಸರವನ್ನು 
ರಹಿಸುವ ಚಟುವಟಕೆಗಳೊಂ ತಲ್ಪೀನರಾಗಬಹುದು. 
ಎನ್‌.ಸಿ.ಎಫ್‌. ಚೌಕಟ್ಟು ಹೇಳುವಂತೆ, '3ರಿಂದ 5ನೇ 
ತರಗತಿಯವರೆಗೆ ಪರಿಸರ ಅಧ್ಯಯನವನ್ನು (ಇವಿಎಸ್‌) 
ವಿಷಯವಾಗಿ ಅಳವಡಿಸಲಾಗುತ್ತದೆ. ನೈಸರ್ಗಿಕ ಪರಿಸರ 
ಅಧ್ಯಯನದಲ್ಲಿ, ಅದರ ಸಂರಕ್ಷಣೆ ಮತ್ತು ಅವನತಿಯುಂದ 
ಅದನ್ನು ರಕ್ಷಿಸುವುದರತ್ತ ಗಮನ ಕೊಡಬೇಕಾಗುತ್ತದೆ. 
ಮಕ್ಕಳು ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶದಲ್ಲ 
ಜೀವಂತವಿರುವ ಬಡತನ, ಬಾಲಕಾರ್ಮಿಕ ಪದ್ಧತಿ, 
ಅನಕ್ಷರತೆ, ಜಾತಿ ಮತ್ತು ವರ್ಗಭೇದದಂತಹ ಸಾಮಾಜಕ 
ಸಮಸ್ಯೆಗಳ ಬಗ್ಗೆಯೂ ಸಂವೇದನಾಶೀಲರಾಗುವ 
ಅವಶ್ಯಕತೆ ಇದೆ. ಮಕ್ಕಳ ದೈನಂದಿನ ಅನುಭವಗಳು 
ಮತ್ತು ಅವರ ಜೀವನ ಜಗತ್ತುಗಳ ಮೇಲೆಯೂ 
ವಿಷಯಗಳು ಪಠ್ಯದ ಮೂಲಕ ಬೆಳಕು 
ಜೆಲ್ಲುವಂತಾಗಬೇಕು. 


ಮತ್ತು ಗಣಿತದ ಬೋಧನೆಯನ್ನು ಅವರ ಸುತ್ತಮುತ್ತಅನ 
ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳೊಂದಿಗೆ ಸಮೀಕರಿಸಿ 
ಒದಗಿಸಬೇಕಾಗಿತ್ತು. ಅಂದರೆ, ಪರಿಸರಕ್ಕೆ ಸಂಬಂಧಿಸಿದ 
ಕಾಳಜಯನ್ನು ಈ ವಿಷಯಗಳ ಪಠ್ಯದಲ್ಲ ಅಳವಡಿಸಲಾಗಿತ್ತು. 
ಈ ಚೌಕಟ್ಟನಂತೆ, ಎಲ್ಲ ವೃತ್ತಿಪರ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ 
ಪರಿಸರ ಕಾಳಜ ಉತ್ತೇಜಸುವ ಸುಸ್ಥಿರ ಅಭವೃದ್ಧಿ ಪರಿಕಲ್ಪನೆಗೆ 
ಒತ್ತು ನೀಡಬೇಕು ಎ೦ದು ಆಗ್ರಹಿಸಲಾಗಿದೆ. 


ಹಿರಿಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತಗಳಲ್ಲ. ಪರಿಸರಕ್ಷೆ 
ಸಂಬಂಧಿಸಿದ ಕಾಳಜಗಳು ಭೂಗೋಳಶಾಸ್ತ್ರಕ್ಟಷ್ಟೇ 
ಸೀಮಿತವಾಗಿದ್ದವು. ಎನ್‌.ಸಿ.ಎಫ್‌. ಚೌಕಟ್ಟನ್ನು (ಹಿರಿಯ 
ಪ್ರಾಥಮಿಕ) ವಿವರಿಸುವುದಾದರೆ, 'ಪರಿಸರದ ಸಮಸ್ಯೆಗಳು, 
ಸಂಪನ್ಮೂಲಗಳು ಮತ್ತು ಅಭವೃದ್ಧಿ ಕುರಿತ ಕಾಳಜಗೆ 
ಸಂಬಂಧಿಸಿದಂತೆ ಸ್ಥಳೀಯ ಮಟ್ಟದಿಂದ ಜಾಗತಿಕ ಮಟ್ಟದವರೆಗೆ 


ವಿವಿಧ  ಹಂತಗಕಳಲ್ಲ ಸಮತೋಲನದ ದೃಷ್ಟಿಕೋನ 
ಬೆಳೆಸಿಕೊಳ್ಳಲು ಭೂಗೋಳಶಾಸ್ತವು ನೆರವಾಗಬಲ್ಲದು. 
ಹಾಗೆಯೇ, ಪ್ರೌಢಶಾಲೆ ಹಂತಕ್ಕೆ, ಅಭವೃದ್ಧಿ ಸಂಬಂಧಿ 


ಸಮಸ್ಯೆಗಳೊಂದಿಗೆ ಪರಿಸರ ಸಂರಕ್ಷಣಿ ಮತ್ತು ಪರಿಸರದ 
ಕಾಳಜಯ ಕುರಿತೂ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಮಕ್ಕಳಲ್ಲ 
ಮೂಡಿಸುವ ಅಗತ್ಯವನ್ನು ಗಮನದಲ್ಲಟ್ಟುಕೊಂಡು 
ಭೂಗೋಳಶಾಸ್ತ್ರವನ್ನು ಕಅಸಬೇಕು'. ಆದರೂ, ಪರಿಸರ ಶಿಕ್ಷಣಕ್ಕೆ 
ಸಮಾನವಾದ 'ಆವಾಸಸ್ಥಾನ ಮತ್ತು ಕಲಕೆ' (Habitat and 
|ೀarning) ಕುರಿತ ಘೋಕಸ್‌ ಗ್ರೂಪ್‌ ಪೊಸಿಷನ್‌ ಪೇಪರ್‌ 
ಅನ್ನು ಪಠ್ಯಕ್ರಮ ಚೌಕಟ್ಟು ಒಳಗೊಂಡಿದೆ. ಪರಿಸರದ 
ಅವನತಿಯ ಎಚ್ಚರಿಕೆ ಮತ್ತು ತಮ್ಮ ಅಆವಾಸಸ್ಥಾನಗಳ 
ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಅವುಗಳ ರಕ್ಷಣೆಯ 
ಕುರಿತು ಈ ದಾಖಲೆಯಲ್ಲ ಒತ್ತು ನೀಡಲಾಗಿದೆ. ಹಾಗಾಗಿ, 
ಪರಿಸರ ಶಿಕ್ಷಣದ ಅಂಶಗಳನ್ನು ವಿಷಯಾಧಾರಿತ ಚಟುವಟಕೆಗಳ 
ಮೂಲಕ ಮಕ್ಕಳಲ್ಲ ಬೆಳೆಸಬೇಕು ಎಂದು ಶಿಫಾರಸು 
ಮಾಡಲಾಗಿದೆ. ಅಲ್ಲದೆ, ಕಅಕಾರ್ಥಿಗಳು ಪರಿಸರಕ್ಕೆ ಸಂಬಂಧಿಸಿದ 
ಯೋಜನೆಗಳನ್ನು ಕೈಗೆತ್ತಿಕೊಂಡು, ಆ ಮೂಲಕ ಭಾರತದ 
ಪರಿಸರದ ಕುರಿತು ಪಾರದರ್ಶಕ ಸಾರ್ವಜನಿಕ ದತ್ತಾಂಶ 
ರಚಿಸಲು ನೆರವಾಗಬಲ್ಲ ಜ್ಞಾನ ಕೋಶಕ್ಕೆ ಕೊಡುಗೆ ನೀಡುವುದು 
ಕೂಡ ಸೇರಿದೆ. ವಿಜ್ಞಾನ ಬೋಧನೆಯು, ನಿರ್ದಿಷ್ಟವಾಗಿ ಪರಿಸರಕ್ಷೆ 
ಸಂಬಂಧಿಸಿದ ಕುತೂಹಲ ಮತ್ತು ಕ್ರಿಯಾಶೀಲತೆಯನ್ನು 
ಹೋಷಿಸುವಂತಹ ವಿಧಾನಗಳು ಮತ್ತು ಪ್ರಕ್ರಿಯೆಗಳಲ್ಲ 
ಕಅಕಾರ್ಥಿಗಳು ತೊಡಗಿಸಿಕೊಳ್ಳುವಂತೆ ಮಾಡಬೇಕು. ಪರಿಸರ 


ಸಂಬಂಧಿ ಕಾಳಜಯು ಇಡೀ ಶಾಲಾ ಪಠ್ಯಕ್ರಮವನ್ನು 
ಆವರಿಸಿಕೊಳ್ಳುವಂತಾಗಬೇಕು. 
ಎನ್‌.ಸಿ.ಎಫ್‌.ನ ಮಾರ್ಗಸೂಚಿಗಳನ್ನು ಅನುಷ್ಠಾನ- 


ಗೊಳಸಲಕ್ಲಾಗಿ ಎನ್‌.ಸಿ.ಆರ್‌.ಟ.. ಎಲ್ಲ ಹಂತದ ಶಾಲಾ 
ಶಿಕ್ಷಣದಲ್ಲ ಪರಿಸರ ಶಿಕ್ಷಣವನ್ನು ಅಳವಡಿಸಲು ಉಪಕ್ರಮಿಸಿತು. 
ಆ ಮೂಲಕ, ಪರಿಸರ ಶಿಕ್ಷಣದ ಅಳವಡಿಕೆ ಬಣ್ಣೆ ಎಲ್ಲ 
ಭಾಗೀದಾರರಲ್ಲ ಅರಿವು ಹೆಚ್ಚಿತು (ಮೆಹ್ತಾ, ಮೆನನ್‌). ಪ್ರಸ್ತುತ 


ದಲ್ಲರುವ ವಿವಿಧ ವಿಷಯಗಳ ಪಠ್ಯಕ್ರಮದೊಂದಿಗೆ 
ರ ಶಿಕ್ಷಣವನ್ನು ಮಿಆತಗೊಳಸಿ ಸಮನ್ಪಯಗೊಳಸಲಾದ 
ಈ ವಿಧಾನವನ್ನು (infusion Approach). ಯೋಜನೆ 
ಆಧಾರಿತ ಚಟುವಟಕೆಗಳ ಅಭವೃದ್ಧಿಯೊಂದಿಗೆ 
ಬೆಸೆಯಲಾಗುತ್ತದೆ. ಪರಿಸರ ಶಿಕ್ಷಣವು ಕಲಕಾರ್ಥಿಗಳನ್ನು 
ಗಂಭೀರ ಚಿಂತನೆಗೆ ಹಚ್ಚುವಂತೆ. ಸಮಸ್ಯೆ ಪರಿಹರಿಸುವಂತೆ 
ಮತ್ತು ಪಠ್ಯಪುಸ್ತಕದ ವಿಷಯವನ್ನಷ್ಟೇ ಉರುಹೊಡೆಯುವುದನ್ನು 
ವಿರೋಧಿಸುವಂತೆ ಮಾಡುವುದೇ ಎನ್‌.ಸಿ.ಎಫ್‌. ಪ್ರಾಥಮಿಕ 
ವಿಧಾನವಾಗಿತ್ತು. ಎನ್‌.ಸಿ.ಎಫ್‌. ಈ ಸಂಯೋಜನೆಯ 
ಮಾದರಿಯು ಬಹುಪಿಸ್ಟೀಯ ಯೋಚನೆ ಮತ್ತು ಯೋಜನೆ 
ಆಧಾರಿತ ಕಅಕೆಯ ಮೂಲಕ ಪರಿಸರವನ್ನು ಅರ್ಥೈಸಿಕೊಳ್ಳುವ 
ಮತ್ತು ಅದಕ್ಕೆ ಸಂಬಂಧಿಸಿದ ಕ್ರಿಯೆಗಳಗೆ ಉತ್ತೇಜನ ನೀಡುವ 
ಉದ್ದೇಶ ಹೊಂದಿತ್ತು. ಯೋಜನೆ ಆಧಾರಿತ ಕಲಅಕೆಯ 
ಬೋಧನಾ ವಿಧಾನಕ್ಕೆ (ಉದಾಹರಣೆಗೆ, ಪರಿಸರ ಶಿಕ್ಷಣ ಕೇಂದ್ರದ 
'ಪರ್ಯಾವರಣ ಮಿತ್ರ' Paryavaran ita) ಬೇಕಾದ ಶಿಕ್ಷಕರಿಗೆ 
ಬೆಂಬಲ ನೀಡುವಂತಹ ಸಾಮದ್ರಿಗಳನ್ನು ಅಭವೃದ್ಧಿಪಡಿಸಲು 
ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. 


ಎನ್‌ಇಪಿ 2020 ಮತ್ತು ಪರಿಸರ ಶಿಕ್ಷಣ 


ಪ್ರಮುಖ ವಿಷಯಗಳ ಪಠ್ಯಕ್ರಮ ಸಂಯೋಜನೆ, ಅದರ 
ಕೌಶಲಗಳು ಮತ್ತು ಸಾಮರ್ಥ್ಯಗಳನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 
(ಎನ್‌ಇಪಿ) 2೦೭೦ ಪ್ರೋತ್ಸಾಹಿಸುತ್ತದೆ. 'ಸಂಯೋಜತ 
ಪಠ್ಯಕ್ರಮ ಮತ್ತು ಬೋಧನಾ ವಿಧಾನದ ಉಪಕ್ರಮಗಳಾದ ಕೃತಕ 
ಬುದ್ದಿಮತ್ತೆ, ವಿನ್ಯಾಸ ಚಿಂತನೆ, ಸಮಗ್ರ ಆರೋಗ್ಯ, ಸಾವಯವ 
ಬಾಕ್ತೆ. ಪರಿಸರ ಶಿಕ್ಷಣ, ಜಾಗತಿಕ ಪೌರತ್ವ ಶಿಕ್ಷಣ (Global 
Citizenship Education - GCED) ಮುಂತಾದ ಸಮಕಾಲೀನ 
ವಿಷಯಗಳನ್ನು ಸೂಕ್ತ ಹಂತಗಕಲ್ಲ ಕೈಗೆತ್ತಿಕೊಂಡು ಎಲ್ಲ 
ಹಂತಗಳ ವಿದ್ಯಾರ್ಥಿಗಳ್ಲ ಅವುಗಳ ಬಗ್ಗೆ ಪರಿಣತಿ 
ಸಾಧಿಸುವಂತೆ ಮಾಡುವುದು”. ಇಲ್ಲನ ಪರಿಸರ ಶಿಕ್ಷಣವನ್ನು 
ಶಾಲಾ ಪಠ್ಯಕ್ರಮದ ಸಮಗ್ರ ಭಾಗವಾಗಿ ರಾಷ್ಟ್ರೀಯ ಶಿಕ್ಷಣ 
ನೀತಿಯು ರೂಪಿಸಲದೆ. ಹಾಗಾಗಬೇಕಾದರೆ, ಸಮಗ್ರ ಪರಿಸರದ 
ಕಾಳಜ ಮತ್ತು ಅದರ ಸಂರಕ್ಷಣೆಯ ಬಣ್ಣೆ ಸಂವೇದನಾಶೀಲತೆ 
ಹಾಗೂ ಸುಸ್ಥಿರ ಅಭಿವೃದ್ಧಿಯನ್ನು ಜ.ಎಡ್‌ ಕಾರ್ಯಕ್ರಮಗಳಲ್ಲಿ 
ಸಮನ್ಪಯಗೊಳಸಬೇಕು ಎಂದು ಅದು ಶಿಫಾರಸು ಮಾಡುತ್ತದೆ. 
ಸಮಗ್ರ ಮತ್ತು ಬಹುಶಿಸ್ಟೀಯ ಶಿಕ್ಷಣವನ್ನು ಸಾಧ್ಯವಾಗಿಸಲು. 
'..ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು (Higher Education 
Institutions - HEI), ನಮ್ಯ ಮತ್ತು ವಿನೂತನ ಪಠ್ಯಕ್ರಮವನ್ನು 
ಅಂದರೆ, ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಮತ್ತು ಸೇವೆ. 
ಪರಿಸರ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣದ ಕ್ಷೇತ್ರಗಳಲ್ಲ 
ಕ್ರೆಡಿಟ್‌ ಆಧಾರಿತ ಕೋರ್ಸ್‌ಗಳನ್ನು ಮತ್ತು ಯೋಜನೆಗಳನ್ನು 
ಒಳಪಡಿಸಬಹುದು. ಪರಿಸರ ಶಿಕ್ಷಣದ ಹವಾಮಾನ 
ಬದಲಾವಣೆ, ಮಾಅನ್ಯ. ತ್ಯಾಜ್ಯ ನಿರ್ವಹಣಿ, ನೈರ್ಮಲ್ಯ. 
ಜೀವವಿಜ್ಞಾನ, ಜೈವಿಕ ವೈವಿಧ್ಯದ ಸಂರಕ್ಷಣೆ, ಜೀವವಿಜ್ಞಾನ 
ಸಂಪನ್ಕೂಲಗಳ ನಿರ್ವಹಣಿ ಮತ್ತು ಜೀವವೈವಿಧ್ಯ, ಅರಣ್ಯ 


ಮತ್ತು ವನ್ಯಜೀವಿ ಸಂರಕ್ಷಣಿ ಹಾಗೂ ಸುಸ್ಥಿರ ಅಭವೃದ್ಧಿ ಮತ್ತು 
ಬದುಕು ಮುಂತಾದ ಕ್ಷೇತ್ರಗಳನ್ನು ಒಳಪಡಿಸಬಹುದು". 


ರಾಷ್ಟ್ರೀಯ ಶಿಕ್ಷಣ ನೀತಿ 2020, ಪರಿಸರ ಶಿಕ್ಷಣ ಮತ್ತು 


ಬ್ರ ಣಿ 
ಶಾಲಾ ಸನ್ನಿವೇಶ 


ಸದ್ಯದ ಮಲ್ಟಗೆ. ಪರಿಸರ ಶಿಕ್ಷಣವು ಪಠ್ಯಪುಸ್ತಕದ ಕೆಲವೇ 
ಅಧ್ಯಾಯಗಳಲ್ಲ ಸೇರ್ಪಡೆಯಾಗಿದೆ. ಅದನ್ನು ಪ್ರಮುಖ 
ವಿಷಯವಾಗಿ ಸಮನ್ನಯಗೊಳಸಲಾಗಿದ್ದು, ಈ ಮೂಲಕ 
ಪರಿಸರದ ಸಮಸ್ಯೆಗಳ ಕುರಿತು ಚರ್ಚೆಯನ್ನು 
ಮಿತಿಗೊಳಸಲಾಗಿದೆ. ಕೇಂದ್ರೀಕೃತ ಪಠ್ಯಪುಸ್ತಕಗಳು ನಿರ್ದಿಷ್ಟ 
ಪ್ರದೇಶಗಳ ಸಾಂದರ್ಭಕ ಸಮಸ್ಯೆಗಳನ್ನು (contextualissues) 
ಗಮನಿಸುವುದಿಲ್ಲ. ಶಿಕ್ಷಕರ ಸೇವಾಪೂರ್ವ ಶಿಕ್ಷಣದಲ್ಲ ಪರಿಸರ 
ಶಿಕ್ಷಣದ ಕುರಿತು ಪರಿಮಿತ ಮಾಹಿತಿ ಕೊಡುವ ಕಾರಣದಿಂದಲೇ 
ಅದರ ಪ್ರರೂಪ ಮತ್ತು ಬೋಧನಾ ವಿಧಾನದ ಬಣ್ಣೆ ಸೀಮಿತ 
ಸಿದ್ಧತೆ ಮಾಡಿಕೊಂಡಿರುತ್ತಾರೆ ಎಂದು ಅನಿಸುತ್ತದೆ. ರಾಜ್ಯ- 
ನಿರ್ದಿಷ್ಟ ಪರಿಸರ ಕಾಳಜಗಳು ಮತ್ತು ಸಮಸ್ಯೆಗಳ ಕುರಿತು 
ಉಲ್ಲೇಖಸಬಲ್ಲ ಸಾಮದ್ರಿಗಳ ಕೊರತೆ ಮತ್ತು ಶಾಲೆಗಳಲ್ಪನ 


ಅಸಮರ್ಪಕ  ಮೂಲಸೌಕರ್ಯವು ಶಿಕ್ಷಕರಿಗೆ ಪರಿಸರ 
ಶಿಕ್ಷಣವನ್ನು ಖಬೋಧನೆಯಲ್ಲ ಸಂಯೋಜಸಲು 
ಸವಾಲಾಗಿಸುತ್ತದೆ. ಉಲ್ಲೇಖಸಲಾದ ಸವಾಲುಗಳನ್ನು 


ಪರಿಹರಿಸಲು ಈ ಕೆಳಗಿನ ಸಲಹೆಗಳನ್ನು ನೀಡಲಾಗಿದೆ: 


* ಪರಾಮರ್ಶನಕ್ಕೆ ಅಧಿಕೃತ ಸಾಮದ್ರಿಗಳನ್ನು ವಿವಿಧ ಸರ್ಕಾರಿ 
ಅಥವಾ ಸರ್ಕಾರೇತರ ಸಂಸ್ಥೆಗಳಿಂದ ಪಡೆದು, ಶಾಲೆಗಳ 
ಗ್ರಂಥಾಲಯಗಳಗೆ ಒದಗಿಸಬಹುದು. ನಿರ್ದಿಷ್ಟ ರಾಜ್ಯದ 
ಪರಿಸರದ  ಬಣ್ಣೆ ಶಿಕ್ಷಕರು ಸಂದರ್ಭೋಚಿತವಾಗಿ 
ತಿಆದಕೊಳ್ಳಲು ಇದರಿಂದ ನೆರವಾಗಬಹುದು. 


*  ಶಾಲೆಗಳಗೆ ಒದಗಿಸಲಾಗಿರುವ ಮಾಹಿತಿ ಮತ್ತು ಸಂವಹನ 
ತಂತ್ರಜ್ಞಾನದ (Information and Communications 
Technology) ಮೂಲಕ ಸುಲಭವಾಗಿ ಡಿಜಟಲ್‌ 
ಸಂಪನ್ಕೂಲಗಳಂದ ದೇಶದೆಲ್ಲೆಡೆಯ ಮತ್ತು ವ್ಯಾಪ್ತಿ ಪರಿಸರ 
ಸಂಬಂಧಿ ಸಮಸ್ಯೆಗಳನ್ನು ಕುರಿತಾದ ಮಾಹಿತಿಯನ್ನು ಕಲೆ 
ಹಾಕುವಲ್ಲ ಹಾಗೂ ಅದರ ಬಗ್ಗೆ ಜಾಗೃತಿಯನ್ನು 
ಮೂಡಿಸುವಲ್ಲ ಇದು ಸಹಾಯ ಮಾಡುತ್ತದೆ. 


* ಪ್ರಮುಖ ವಿಷಯಗಳ ಶಿಕ್ಷಕರು. ಇತರ ವಿಷಯಗಳ ಪಠ್ಯದ 
ಜೊತೆಗೆ ಸಂಯೋಜಸಲಾಗಿರುವ ವಿಷಯಗಳನ್ನೆತ್ತಿಕೊಂಡು 
ಪರಿಸರ ಶಿಕ್ಷಣ ಬೋಧಿಸಲು ಗಮನ ಕೊಡುವಂತೆ 
ಶಿಕ್ಷಕರನ್ನು ಪ್ರೇರೇಪಿಸಬೇಕು. ತರಬೇತಿಗೆ ಪಠ್ಯಾಧಾರಿತ 
ಮಾಡ್ಯುಲ್‌ಗಳು. ಕಾರ್ಯಾಗಾರಗಳು ಮತ್ತು ನಿಯತ 


ಚರ್ಚಾ ವೇದಿಕೆಗಳನ್ನು ಏರ್ಪಡಿಸುವ ಮೂಲಕ 


ತರಗತಿಯಲ್ಲ ಶಿಕ್ಷಕರಿಗೆ ಪ್ರೋತ್ಲಾಹ ನೀಡಬೇಕು. 


* ಕಾಲಕಾಲಕ್ಕೆ ಪಠ್ಯಪುಸ್ತಕಗಳ ಪರಿಷ್ಠರಣಿ ಮಾಡುವ ಮೂಲಕ 
ಸಮಕಾಲೀನ ಪರಿಸರ ಕಾಳಜಯನ್ನು ಸೇರ್ಪಡೆ- 
ಗೊಳಸುವುದು. 


* ಪರಿಸರ ಶಿಕ್ಷಣ ಶಿಕ್ಷಕರು ರಾಜ್ಯದ ಪರಿಸರಕ್ಕೆ ಸಂಬಂಧಿಸಿದ 
ನಿರ್ದಿಷ್ಟ ಸಮಸ್ಯೆ. ಸಂರಕ್ಷಣೆಯ ಉದಾಹರಣೆಗಳನ್ನು 
ತರಗತಿಯಲ್ಲ ಪ್ರಸ್ಹಾಪಿಸಬಹುದು. 

* ಬೋಧನಾ ವಿಧಾನದ ಭಾಗವಾಗಿ, ಪ್ರಕರಣ 
ಅಧ್ಯಯನಗಳು/ಕ್ಲೇತ್ರ ಭೇಟ / ಪರಿಸರ ನಡಿಗೆ / 
ಯೋಜನಾ ಕಾರ್ಯಗಳಗೆ ಉತ್ತೇಜನ ನೀಡುವ ಮೂಲಕ 
ವಿಚಾರಣಿ ಮತ್ತು ಹುಡುಕಾಟದ ಮನೋಭಾವವನ್ನು 
ಬೆಳೆಸಬಹುದು. 


° ಪರಿಸರಕ್ಕೆ ಸಂಬಂಧಿಸಿದ ಇತರ ಇಲಾಖೆಗಳ ಜೊತೆಗೆ 
ಶಾಲೆಗಳ ಸಹಭಾಗಿತ್ವ ಪ್ರಯೋಜನಕಾರಿಯಾಗಬಹುದು. 


* ಪ್ರಸ್ತುತ. ಅಧಿಕೃತ ಮತ್ತು ನಂಬಲರ್ಹವಾದ ಸಂಪನ್ಮೂಲ 
ಸಾಮದ್ರಿಗಳು ತರಗತಿಗಳಲ್ಲ ಬಳಕೆಗೆ ಲಭ್ಯವಾಗುವಂತೆ 
ಮಾಡಬೇಕು. 


* ಪ್ರಕರಣ ಅಧ್ಯಯನ ಆಧಾರಿತ ಕತೆಗಳು ಮತ್ತು 
ಪುರಾವೆಗಳು ವಿಮರ್ಶಾತ್ಯಕವಾಗಿ ಚಿಂತಿಸುವ, ಸಮಸ್ಯೆ 
ಪರಿಹರಿಸುವ ಮತ್ತು ನಿರ್ಧಾರ ಕೈಗೊಳ್ಳುವ ತಿಳುವಳಕೆಯ 
ನೆಲೆಯಲ್ಲ ಪರಿಸರ ಶಿಕ್ಷಣದ ನಡೆಗಳನ್ನು ಅರ್ಥೈಸಿಕೊಳ್ಳಲು 
ಸಹಕಾರಿಯಾಗಬಹುದು. 


* ಸಂಶೋಧನೆ ಮತ್ತು ಸಿದ್ದಾಂತ ಆಧಾರಿತ ಹಾಗೂ ಮಗು 
ನಿರ್ದೇಶಿತ ಮತ್ತು ವಿಚಾರಣಿ ಆಧಾರಿತವಾದ ಸೂಕ್ತ 
ಅನುಭವಗಳ ಅಭ್ಯಾಸಗಳನ್ನು 
ರೂಪಿಸಬಹುದು 


ಆಧಾರದಂತೆ ಸೂಕ್ತ 


ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು. ಅದಕ್ಕೆ ಪೂರಕವಾದ 
ಕೌಶಲಗಳು, ಕುತೂಹಲ ಮತ್ತು ಪ್ರಶ್ನೆ ಕೇಳುವುದು ಹಾಗೂ 
ವೈಯಕ್ತಿಕ ಜವಾಬ್ದಾರಿ ಮತ್ತು ಕಾಳಜಯ ಪ್ರಜ್ಞೆಯನ್ನು ಪರಿಸರ 
ಕಅಕೆಯ ಪಠ್ಯಕ್ರಮದ ಚೌಕಟ್ಟನಲ್ಲ ಸೇರ್ಪಡೆ ಮಾಡಬಹುದು. 


ಕೊನೆ ಟಿಪ್ಪಣಿಗಳು 
i Hollweg, K.S., Taylor, J. R., Bybee, R. W.,, Marcinkowski, T. J., McBeth, W. C., & Zoido, P. Developing a Framework for Assessing Environmental 


Literacy. 2011. Washington, DC: North American Association for Environmental Education. p. 2-3. https://naaee.org/our-work/programs/ 
environmental-literacy-framework 


ಪರಾಮರ್ಶನ 


UNESCO Library - EE for Primary Schools 

North American Association for Environmental Education (NAAEE). About EE and Why it Matters. n.d. Retrieved from https://naaee.org/about-us/ 
about-ee-and-why-it-matters 

Pande, L. (2001). Environmental Education in Rural Central Himalayan Schools. Journal of Environmental Education. 32(3), 47-53. 

Earth Council. (1993). Treaty on environmental education for sustainable societies and global responsibility. Brazil: Non-Governmental Organizations 
(NGO's) International, June 1992. Greenall Gough, A. (1993). 

Hollweg, K.S. (2007) What does the Uttarakhand Environmental Education Centre do?: An American Perspective. Retrieved March 2008 from www. 
naaee.org/prog - tiatives/professionl-development-tours/what_does_ueec_do.pdf/view 

Sharma,PK, Sanskriti Menon. Compulsory Environmental Education in India. A GEEP case study - https://cdn.naaee.org/sites/default/files/casestudy/ 
file/case_study_complusory_ee_- india_final.pdf 

NCF 1988, 2000, 2005 

NEP 2020 

WWW.UNescap.org 

www.Naaee.org 


ಚಂದ್ರಿಕಾ ಮುರಳೀಧರ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ನಿರಂತರ ಶಿಕ್ಷಣ ಶಾಲೆ ಮತ್ತು ವಿಶ್ವವಿದ್ಯಾಲಯ ಸಂಪನ್ಕೂಲ 
ಕೇಂದ್ರದ (School of Continuing Education and University Resource Centre) ಬೋಧಕ ಸಿಬ್ಬಂದಿಯಾಗಿದ್ದಾರೆ. ವೃತ್ತಿಪರ ಅಭವೃಧ್ಧಿ 
ಕಾರ್ಯಕ್ರಮಗಳಗೆ ಅವರು ಕೊಡುಗೆ ನೀಡುತ್ತಿದ್ದಾರೆ. ವಿಜ್ಞಾನ ಶಿಕ್ಷಣ, ಶಿಕ್ಷಕರ ಸಾಮರ್ಥ್ಯ ವರ್ಧನೆ. ಪಠ್ಯಕ್ರಮದ ಸಾಮದ್ರಿ ಅಭವೃದ್ಧಿ ಮತ್ತು 
ಪಠ್ಯಪುಸ್ತಕ ರಚನೆ ಹಾಗೂ ವಿಶ್ವವಿದ್ಯಾಲಯದ ಸಂಪಾದಕೀಯ ವಿಭಾಗದ ಸದಸ್ಯೆಯಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರನ್ನು 
chandrika@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಪಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 15 


